KA/ BG- GPO / 2515 /WPP -47 / 2009 - 2011 


ಕರ್ನಾಟಕ ರಾಜ್ಯಪತ್ರ 


. 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ , ಡಿಸೆಂಬರ್ ೨, ೨೦೧೦ ( ಮಾರ್ಗಶಿರ ೧೧, ಶಕ ವರ್ಷ ೧೯೩೨) | ಸಂಚಿಕೆ ೪೭ 

ಭಾಗ - ೨ 
ನೇಮಕಗಳು , ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL AND ADMINISTRATIVE REFORMS SECRETARIAT 

NOTIFICATION 
No: DPAR 160 SFP 2010 , Bangalore, Dated 23rd October, 2010 


Sri N . Devaraj, IFS (KN 2003) Deputy Conservator of Forests , Mysore Division , Mysore is transferred with immediate 
effect and posted until further orders as Deputy Conservator of Forests (Territorial), Bellary Division , Bellary in the existing 
vacancy. 

By Order and in the Name of the Governor ofKarnataka , 

ASHOK P . ATRE , 

Under Secretary to Government, 
P . R .1558 

DP & AR (Services - IV ) 


ಕ್ರಮ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 357 ಪೊಸಿಪ 2010 , ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್, 2010 

ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಪೊಲೀಸ್ ಇನ್ಸ್ಪೆಕ್ಟರ್ ( ನಿಸ್ತಂತು) ರವರುಗಳಿಗೆ ವೇತನ ಶ್ರೇಣಿ ರೂ . 14050 
25050ರ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್‌ ( ನಿಸ್ತಂತು) ಹುದ್ದೆಗೆ ಮುಂಬಡ್ತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ, ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಅಧಿಕಾರಿಯ ಹೆಸರು 

ಮುಂಬಡ್ತಿಯ ನಂತರ ಸ್ಥಳ 
ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ 
ಸಂಖ್ಯೆ ಶ್ರೀಯುತರುಗಳು : 

ನಿಯುಕ್ತಿಗೊಳಿಸಿದ ಹುದ್ದೆ 
ಎಸ್ . ಬಿ . ಆವಂತಿ 

ಪಿ . ಐ . ( ನಿಸ್ತಂತು), ಜಿಲ್ಲಾ ನಿಯಂತ್ರಣಾ ಕೊಠಡಿ, | ಡಿವೈ .ಎಸ್. ಪಿ. ( ನಿಸ್ತಂತು), 
ಬೆಂಗಳೂರು 

ಕೇಂದ್ರ ವಲಯ ಕಛೇರಿ, ಬೆಂಗಳೂರು 

- ಖಾಲಿ ಹುದ್ದೆ 
ಆರ್ . ವೆಂಕಟೇಶ್ 

ಪಿ . ಐ. ( ನಿಸ್ತಂತು), ಕೇಂದ್ರ ತಾಂತ್ರಿಕ ಉಗ್ರಾಣ, | ಡಿವೈ . ಎಸ್. ಪಿ . ( ನಿಸ್ತಂತು), 
ಬೆಂಗಳೂರು. 

ಕ್ರಿಷ್ಟೋ ಮತ್ತು ತರಬೇತಿ 

- ಖಾಲಿ ಹುದ್ದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಟಿ. ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1559 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು) 


( ೬೨೫ ) 


೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨ , ೨೦೧೦ 


ಭಾಗ - ೨ 


ಕ್ರಮ 


ಅಧಿಸೂಚನೆ 
ಸಂಖ್ಯೆ : ಒಣ 311 ಪೊಸಿಪ 2010, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್ , 2010 

ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ) ರವರುಗಳಿಗೆ ವೇತನ ಶ್ರೇಣಿ 
ರೂ . 18150 - 26925ರ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ) ಹುದ್ದೆಗೆ ಮುಂಬಡ್ತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಅಧಿಕಾರಿಯ ಹೆಸರು 

ಮುಂಬಡ್ತಿಯ ನಂತರ ಸ್ಥಳ 
ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ 
ಸಂಖ್ಯೆ ಶ್ರೀಯುತರುಗಳು : 

ನಿಯುಕ್ತಿಗೊಳಿಸಿದ ಹುದ್ದೆ 
ಆರ್. ಎ . ಪಾರಶೆಟ್ಟಿ ಎ. ಸಿ. ಪಿ. ಸಿ . ಎ .ಆರ್. ಮೈಸೂರು ನಗರ ಡಿ . ಸಿ. ಪಿ . ಸಿ. ಎ. ಆರ್. ಮಂಗಳೂರು 

ನಗರ - ಖಾಲಿ ಹುದ್ದೆ 
ಎಸ್ . ಜಿ . ಓತಗೇರಿ ಡಿವೈ .ಎಸ್ . ಪಿ. ಪಿ . ಡಿ. ಎಂ . ಎಸ್. 

ಎಸ್ . ಪಿ. ಹಾಗೂ ಪ್ರಾಚಾರ್ಯರು , ಸಶಸ್ತ್ರ 
ಯಲಹಂಕ, ಬೆಂಗಳೂರು. 

ತರಬೇತಿ ಶಾಲೆ, ಹಗರಿ - ಹೊಸದಾಗಿ 

ಸೃಜಿಸಿದ ಹುದ್ದೆ. 
ಮೇಲ್ಕಂಡ ಮುಂಬಡ್ತಿಯನ್ನು ಡಿವೈ .ಎಸ್. ಪಿ. ( ಸಶಸ್ತ್ರ ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿನ ಜೇಷ್ಠತೆಗೆ ಒಳಪಟ್ಟು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1560 

ಒಳಾಡಳಿತ ಇಲಾಖೆ, (ಪೊಲೀಸ್ ಸೇವೆಗಳು ) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 213 ಅಪಸೇ 2010, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್ , 2010 

ಕರ್ನಾಟಕ ರಾಜ್ಯ ಅರಣ್ಯ ಸೇವೆಗೆ ಸೇರಿದ ಶ್ರೀ ಜಿ.ಎಸ್. ನಾಯಕ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇವರಿಗೆ ದಿನಾಂಕ 
31 - 10 - 2010ರಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 285 (1)( ಎ) ಪ್ರಕಾರ ಸರ್ಕಾರಿ ಸೇವೆಯಿಂದ 
ಸ್ವಯಂ ನಿವೃತ್ತಿ ಹೊಂದಲು ಸರ್ಕಾರದ ಅನುಮತಿ ನೀಡಲಾಗಿದೆ. 

ಸದರಿ ಅಧಿಕಾರಿಯಿಂದ ಸರ್ಕಾರಕ್ಕೆ ಏನಾದರು ಬಾಕಿ ಬರಬೇಕಾಗಿದ್ದಲ್ಲಿ ಅದನ್ನು ಅವರ ನಿವೃತ್ತಿ ಸೌಲಭ್ಯಗಳಿಂದ ಕಡಿತಗೊಳಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1561 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. (ಸೇವೆಗಳು) 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಇ 85 ಎಲ್ಎಸ್ಐ 2010 , ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್ , 2010 

ಸರ್ಕಾರದ ಆದೇಶ ಸಂಖ್ಯೆ : ಕಾಇ 356 ಎಲ್‌ಎಸ್‌ಐ 95, ದಿನಾಂಕ: 04 - 09 -2006ರಲ್ಲಿನ ಅವಕಾಶದಂತೆ ಡಾ|| ಎಲ್. 
ಗೋವಿಂದನಾಯಕ್, ವಿಮಾ ವೈದ್ಯಾಧಿಕಾರಿ , ಕಾರಾವಿ ಚಿಕಿತ್ಸಾಲಯ, ವಾಡಿ ಇವರು ಯಾವುದೇ ಮುಂಬಡ್ತಿಯನ್ನು ಪಡೆಯದೆ ಸತತವಾಗಿ ಸೇವೆ 
ಸಲ್ಲಿಸಿರುವ ಕಾರಣ 07 - 12 - 2007ರಿಂದ ಜಾರಿಗೆ ಬರುವಂತೆ 06 ವರ್ಷಗಳ ಹಾಗೂ 13 ವರ್ಷಗಳ ಅವಧಿಗೆ ಕ್ರಮವಾಗಿ ರೂ . 15200 - 25650 
ಮತ್ತು ರೂ . 18150 - 26925ಗಳ ವೇತನ ಶ್ರೇಣಿಯಲ್ಲಿ 02 ಕಾಲಬದ್ದ ಪದೋನ್ನತಿಗಳನ್ನು ಮಂಜೂರು ಮಾಡಲಾಗಿದೆ. ಈ ಸೌಲಭ್ಯವನ್ನು 
ಮಂಜೂರು ಮಾಡಿದ ದಿನಾಂಕದಿಂದ ಮುಖ್ಯ ವಿಮಾ ವೈದ್ಯಾಧಿಕಾರಿಯೆಂದು ( Chief Insurance Medical Officer) ಇವರ ಪದನಾಮವನ್ನು 
ನಿಗಧಿಪಡಿಸಿದೆ. 


ಈ ಕಾಲಬದ್ದ ಪದೋನ್ನತಿ ಸೌಲಭ್ಯವು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಾಇ 8 ಎಲ್‌ಎಸ್‌ಐ 2008 , ದಿನಾಂಕ: 05 - 12 
2008ರಂದು ಹೊರಡಿಸಿರುವ ಅಧಿಸೂಚನೆಯ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ , 

ಪೀಠಾಧಿಕಾರಿ, 

ಕಾರ್ಮಿಕ ಇಲಾಖೆ, 
ಪಿ.ಆರ್ . 1562 

(ಕಾರಾವಿ ಯೋ ( ವೈ ) (ಸೇವೆಗಳು) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨, ೨೦೧೦ 

೬ ೨೭ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 19 ಪ್ರವಾಸಿ 2014, ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್, 2010 

ಶ್ರೀ ಸಿ. ನಾಗರಾಜ , ಸಹಾಯಕ ನಿರ್ದೇಶಕರು, ಪ್ರಾದೇಶಿಕ ಪ್ರವಾಸಿ ಕಛೇರಿ, ಪ್ರವಾಸೋದ್ಯಮ ಇಲಾಖೆ, ಬಾಗಲಕೋಟೆ ಇವರಿಗೆ 
ಉಪನಿರ್ದೇಶಕರ ವೇತನ ಶ್ರೇಣಿ ರೂ . 14050 - 25050 -ಗ್ರೂಪ್ “ಎ ” ಕಿರಿಯ ವೇತನ ಶ್ರೇಣಿ, ವೃಂದಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಆಧಾರದಲ್ಲಿ ಮುಂಬಡ್ತಿ ನೀಡಿ ಪ್ರವಾಸೋದ್ಯಮ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಇಲ್ಲಿನ ಉಪ 
ನಿರ್ದೇಶಕರು ( ಆಡಳಿತ) ಖಾಲಿ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ನಾರಾಯಣಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1563 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. 
ಯುವಜನ ಸೇವಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಯುಸೇಣ 104 ಯುಇಸೇ 2010 , ಬೆಂಗಳೂರು, ದಿನಾಂಕ : 12ನೇ ಅಕ್ಟೋಬರ್ , 2010 


ಶ್ರೀ ಎಂ . ಎನ್. ಸಿದ್ದರಾಮಪ್ಪ, ವಾಲಿಬಾಲ್ ತರಬೇತುದಾರರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಚಿಕ್ಕಮಗಳೂರು ಅವರಿಗೆ 
ಅದೇ ಹುದ್ದೆಯಲ್ಲಿ 15 ವರ್ಷಗಳನ್ನು ಪೂರೈಸಿದ್ದಕ್ಕಾಗಿ ಅಧಿಕೃತ ಜ್ಞಾಪನ ಸಂಖ್ಯೆ: ಎಫ್‌ಡಿ 25 ಎಸ್‌ಆರ್‌ಪಿ 91, ದಿನಾಂಕ: 01- 09 - 1993ರನ್ವಯ 
ದಿನಾಂಕ: 17 - 06 -2009 ರಿಂದ ಜಾರಿಗೆ ಬರುವಂತೆ ಸ್ವಯಂ ಚಾಲಿತ ಬಡ್ತಿ ನೀಡಿ ಅವರ ವೇತನವನ್ನು ವೇತನಶ್ರೇಣಿ 12000 - 300 -12300 - 350 
14400 - 400 -16800 - 450 - 19500 - 525 - 22650 - 600 - 23850ರಲ್ಲಿ ದಿನಾಂಕ: 16 - 07 - 2009 ರಿಂದ ಜಾರಿಗೆ ಬರುವಂತೆ 15600 + 400 = ರೂ . 
16000ಕ್ಕೆ ನಿಗಧಿಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಂ . ಎಸ್ . ಶಿವರಾಮ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ. ಆರ್ . 1564 

ಯುವಜನ ಸೇವಾ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 250 ಆಸೇವ 2010 , ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್ , 2010 

ಈ ಕೆಳಕಂಡ ಕೆ.ಎ .ಎಸ್. (ಸೂಪರ್ ಟೈಂ ಸ್ನೇಲ್ / ಆಯ್ಕೆ ಶ್ರೇಣಿ/ ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಿದೆ. 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಸಂಖ್ಯೆ | ಶ್ರೀಯುತರು: 
ಡಿ. ಮಲ್ಲು, ಸೂಪರ್ ಟೈಂ ಸ್ಕೇಲ್, 

ಅಪರ ಆಯುಕ್ತರು ( ಭೂ ನಿರ್ವಹಣೆ ಮತ್ತು ಇತರೆ) ಪ್ರಾದೇಶಿಕ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಆಯುಕ್ತರ ಕಛೇರಿ, ಬೆಂಗಳೂರು ವಿಭಾಗ, ಬೆಂಗಳೂರು- ಖಾಲಿ ಹುದ್ದೆ. 
| ಕೆ. ವಿ . ನಂಜುಂಡೇಗೌಡ, ಆಯ್ಕೆ ಶ್ರೇಣಿ, ವ್ಯವಸ್ಥಾಪಕ ನಿರ್ದೇಶಕರು, ಡಿ. ದೇವರಾಜ್ , ಅರಸ್ ಟ್ರಕ್ ಟರ್ಮಿನಲ್ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಲಿಮಿಟೆಡ್ , ಬೆಂಗಳೂರು- ಖಾಲಿಹುದ್ದೆಗೆ ನೇಮಿಸಲು ಸಾರಿಗೆ ಇಲಾಖೆಯ 

ವಶಕ್ಕೆ ನೀಡಿದೆ. 
ಎಂ . ಆರ್. ಸೋಮಶೇಖರಪ್ಪ , 

ಜಂಟಿ ನಿರ್ದೇಶಕರು ( Municipal Reforms), ಪೌರಾಡಳಿತ 
ಹಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ ನಿರ್ದೇಶನಾಲಯ , ಬೆಂಗಳೂರು- ಖಾಲಿ ಹುದ್ದೆ. 
ಇತೇಶ್‌ಮುಲ್‌ಹಕ್, ಹಿರಿಯ ಶ್ರೇಣಿ 

ಯೋಜನಾ ನಿರ್ದೇಶಕರು, ಡಿ. ಯು . ಡಿ.ಸಿ., ರಾಯಚೂರು- ಖಾಲಿ ಹುದ್ದೆಗೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 

ನೀಡಿದೆ. 
ಎಂ . ಆರ್. ರವಿಕುಮಾರ್, ಕಿರಿಯ ಶ್ರೇಣಿ, ವಿಶೇಷ ಭೂಸ್ವಾಧೀನಾಧಿಕಾರಿ , ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ವಸತಿ ಇಲಾಖೆಯ 
ವಶಕ್ಕೆ ನೀಡಿದೆ. 


೬೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨, ೨೦೧೦ 


ಭಾಗ - ೨ 


ಎ . ಮರೀಗೌಡ, ಕಿರಿಯ ಶ್ರೇಣಿ, 

ವಿಶೇಷ ಭೂಸ್ವಾಧೀನಾಧಿಕಾರಿ, ಹಾಸನ - ಹೊಸದಾಗಿ ಸೃಜಿಸಲಾದ ಖಾಲಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಹುದ್ದೆ. 
ಎನ್. ಸೂರ್ಯನಾರಾಯಣ, 

ಸಹಾಯಕ ಆಯುಕ್ತರು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, 
ಸಹಾಯಕ ಆಯುಕ್ತರು ( ಆಡಳಿತ), ಬೃಹತ್ | ಬೆಂಗಳೂರು ಹುದ್ದೆಗೆ- ಶ್ರೀ ಕೆ. ಬಿ . ಚಿಕ್ಕಬೆಟ್ಟಯ್ಯ , ಇವರ ಅಮಾನತ್ತಿನಿಂದ 
ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. | ತೆರವಾದ ಹುದ್ದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1565 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 2) 

ಅಧಿಸೂಚನೆ 
ರೈ : ಸಿಆಸುಇ 531 ಸಅಸೇ 2010 , ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್ , 2010 
ಡಾ|| ಕೆ. ಆರ್. ಕಮಲೇಶ್, ಸಹಾಯಕ ನಿರ್ದೇಶಕರು, ವೃತ್ತಿ ಶಿಕ್ಷಣ ನಿರ್ದೇಶನಾಲಯ , ಬೆಂಗಳೂರು, ಇವರನ್ನು 
ದಿನಾಂಕ: 13 - 10 - 2010 ರಿಂದ ಜಾರಿಗೆ ಬರುವಂತೆ ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು ಸಕ್ಕರೆ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1566 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 51 ಸೇಉನ್ಯಾ 2010 , ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್, 2010 
5ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಳಗಾಂ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 66 ರನ್ವಯ ಅಧ್ಯಕ್ಷಾಧಿಕಾರಿ, ಕರ್ನಾಟಕ ವಕ್ಸ್‌ ನ್ಯಾಯಾಧಿಕರಣ , ಬೆಳಗಾಂ 
( ಖಾಲಿ ಹುದ್ದೆ), ಈ ಹುದ್ದೆಯಲ್ಲಿ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್ . 1567 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 171 ಸೇಇಮು 2008, ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್, 2010 


ಶ್ರೀ ಕೆ. ಶಿವರಾಮ್ , ಅಪರ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಪ್ರಸ್ತುತ ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಉಪ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಜಿಲ್ಲಾ ಪಂಚಾಯಿತ್), ಬೆಂಗಳೂರು ಇವರನ್ನು ಆರ್ಥಿಕ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಆಇ 143 ರಲೆಪ 2006 , ದಿನಾಂಕ: 
26 - 08 - 2010ರಲ್ಲಿ ನಿಯಂತ್ರಕರು ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲಿ ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿರುವುದನ್ನು 
ಸ್ಥಿರೀಕರಿಸಿ ಮುಂದಿನ ಆದೇಶದವರೆಗೆ ಸದರಿ ಹುದ್ದೆಯಲ್ಲೇ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್, ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1568 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 248 ಆಸೇವ 2010, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್ , 2010 
ಶ್ರೀ ಟಿ. ವೆಂಕಟೇಶ್, ಕೆ. ಎ .ಎಸ್. ( ಹಿರಿಯ ಶ್ರೇಣಿ), ಪ್ರಧಾನ ವ್ಯವಸ್ಥಾಪಕರು ( ಆಡಳಿತ ಮತ್ತು ಭೂಸ್ವಾಧೀನ), ಕೆ.ಎಸ್.ಎಸ್. ಐ . ಡಿ.ಸಿ., 
ಬೆಂಗಳೂರು, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪ ಆಯುಕ್ತರು , 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨, ೨೦೧೦ 


೬೨೯ 


ರಾಜರಾಜೇಶ್ವರಿ ನಗರ ವಲಯ , ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು- ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ 
ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1569 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -2) 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 31 ಎಫ್ ಪಿಸಿ 2010, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್, 2010 
ಶ್ರೀ ಎ. ಕೆ. ವರ್ಮಾ, ಭಾ. ಅ. ಸೇ , ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಬೆಂಗಳೂರು 
ಇವರನ್ನು ದಿ ಮೈಸೂರು ಮ್ಯಾಚ್ ಕಂಪನಿ ಲಿ., ಶಿವಮೊಗ್ಗ, ಇದರ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ಈ ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


- ಶ್ರೀ ಪಂಕಜ್ ಕುಮಾರ್ ಪಾಂಡೇ , ಭಾ . ಆ. ಸೇ ., ಜಿಲ್ಲಾಧಿಕಾರಿಗಳು , ಶಿವಮೊಗ್ಗ ಹಾಗೂ ಶ್ರೀ ಬ್ರಿಜೇಶ್ ಕುಮಾರ್, ಭಾ . ಅ. ಸೇ ., ಅರಣ್ಯ 
ಸಂರಕ್ಷಣಾಧಿಕಾರಿಗಳು ಶಿವಮೊಗ್ಗ ಇವರುಗಳನ್ನು ದಿ ಮೈಸೂರು ಮ್ಯಾಚ್ ಕಂಪನಿ ಲಿ., ಶಿವಮೊಗ್ಗ, ಇದರ ಆಡಳಿತ ಮಂಡಳಿಯ 
ನಿರ್ದೇಶಕರುಗಳನ್ನಾಗಿ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಪಿ . ಆರ್ . ಕಲಾವತಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1570 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಯುವಜನ ಸೇವಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಯುಸೇಣ 87 ಯುನಿಸೇ 2010 , ಬೆಂಗಳೂರು, ದಿನಾಂಕ : 20ನೇ ಅಕ್ಟೋಬರ್, 2010 
ಶ್ರೀ ಜಿ. ಶಿವಣ್ಣ, ಸಂಪಾದಕರು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಇವರಿಗೆ ಅದೇ ಹುದ್ದೆಯಲ್ಲಿ 10 ವರ್ಷಗಳನ್ನು 
ಪೂರೈಸಿದ್ದಕ್ಕಾಗಿ ಅಧಿಕೃತ ಜ್ಞಾಪನ ಸಂಖ್ಯೆ: ಎಫ್‌ಡಿ/\/ ಎಸ್‌ಆರ್‌ಪಿ /85 ದಿನಾಂಕ:22.01.1985ರನ್ವಯ ದಿ :24 - 03 - 2009ರಿಂದ ಜಾರಿಗೆ ಬರುವಂತೆ 
ಕಾಲಮಿತಿ ವೇತನ ಬಡ್ತಿ ಮಂಜೂರು ಮಾಡಿ ಅವರ ವೇತನವನ್ನು ವೇತನ ಶ್ರೇಣಿ 12000 -300 - 12300 -350 - 14400 -400 -16800 -450 
19500 - 525 - 22650ರಲ್ಲಿ ದಿನಾಂಕ: 24 .03. 2009ರಿಂದ ಜಾರಿಗೆ ಬರುವಂತೆ ರೂ . 12000 / - ಕ್ಕೆ ನಿಗದಿಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಎಸ್. ಶಿವರಾಮ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1571 

ಯುವಜನ ಸೇವಾ ಇಲಾಖೆ. 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಡಿ 451 ಎಎಸ್‌ಡಿ 2014 , ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್ , 2010 
ಶ್ರೀ ಬಿ. ಪುಟ್ಟೇಗೌಡ, ತಹಶೀಲ್ದಾರ್‌, ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ , ಬೆಂಗಳೂರು, ಇವರು ದಿನಾಂಕ:14 .06.2010 ರಿಂದ 
17 - 06 - 2010ರವರೆಗೆ ನಾಲ್ಕು ದಿನಗಳ ಅವಧಿಯನ್ನು ಕೆ. ಸಿ. ಎಸ್‌. ಆರ್‌. ನಿಯಮ 85 ರನ್ವಯ ಹೆಚ್ಚುವರಿ ಸೇರುವ ಕಾಲವೆಂದು ಮಂಜೂರು ಮಾಡಿ, 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಬಿ .ಸಸಾಲಟ್ಟಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1572 

ಕಂದಾಯ ಇಲಾಖೆ (ಸೇವೆಗಳು - 3). 


b 20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨, ೨೦೧೦ 

ಭಾಗ- ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 210 ಸಿಶಾಸೇ 2010 , ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್ , 2010 
2010ನೇ ಸಾಲಿನಲ್ಲಿ 60 ವರ್ಷ ವಯೋಮಿತಿಯು ಪೂರ್ಣಗೊಳ್ಳಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಶಾಖಾಧಿಕಾರಿಗಳಾದ 
ಶ್ರೀ ವೀರಪ್ಪ , 3ನೇ ಹಣಕಾಸು ಆಯೋಗ ಹಾಗೂ ಶ್ರೀ ಹೆಚ್ .ಎನ್. ನಾರಾಯಣ, ಸಿಆಸು ಇಲಾಖೆ (ಕಾರ್ಯಕಾರಿ), ಇವರುಗಳ ಜನ್ಮ ದಿನಾಂಕವು 
ಅನುಕ್ರಮವಾಗಿ 12 - 10 - 1950 ಹಾಗೂ 15 -10 - 1950 ಆಗಿದ್ದು, ಇವರುಗಳು 60 ವರ್ಷ ವಯೋಮಿತಿಯು ಪೂರ್ಣಗೊಂಡು ದಿನಾಂಕ: 
31 - 10 - 2010ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಲಿರುವರು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಸ್.ಎನ್.ಕೃಷ್ಣಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1573 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ( ಸಿಬ್ಬಂದಿ). 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 148 ಆಸೇವ 2009, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್, 2010 
ಶ್ರೀ .ಎ.ಗೋವಿಂದ ಭಟ್, ನಿವೃತ್ತ ಕೆ.ಎ. ಎಸ್.(ಕಿರಿಯ ಶ್ರೇಣಿ) ಅಧಿಕಾರಿ , ಹಿಂದಿನ ರಾಜ್ಯ ಸಹಾಯಕ ಪ್ರತಿನಿಧಿ, ಕರ್ನಾಟಕ ಮೇಲ್ಮನವಿ 
ಪ್ರಾಧಿಕಾರ, ಬೆಂಗಳೂರು, ಇವರಿಗೆ ಅಧಿಸೂಚನೆ ಸಂಖ್ಯೆ:ಸಿಆಸುಇ 148 ಆಸೇವ 2010 ದಿನಾಂಕ:31 - 07 - 2010ರಲ್ಲಿ ಕೆ. ಎ .ಎಸ್ . ಸಮೂಹ- ಎ 
(ಕಿರಿಯ ಶ್ರೇಣಿ) ವೃಂದಕ್ಕೆ ನೀಡಿರುವ ಸ್ಥಾನಪನ್ನ ಬಡ್ಡಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು ( ಆರ್‌. ಪಿ . ಪಿ. ಪಿ) ನಿಯಮಗಳು 1978ರ ನಿಯಮ 
2(1)( ಎ) ರನ್ವಯ ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಸಿ.ಎನ್. ಶ್ರೀಧರ್, ಇವರಿಗೆ ಕೆ.ಎ.ಎಸ್ . ಕಿರಿಯ ಶ್ರೇಣಿ ವೃಂದಕ್ಕೆ ಬಡ್ತಿ ನೀಡಿದ 
ದಿನಾಂಕ: 21 - 01 - 2010ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1574 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 210 ಎಸ್‌ಐಎಸ್ 2010, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್ , 2010 
ಶ್ರೀಮತಿ ತುಳಸಿ ಮದ್ದಿನೇನಿ, ಐ . ಎ .ಎಸ್., ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್, ತುಮಕೂರು ಇವರಿಗೆ 
ದಿನಾಂಕ:2.11.2010 ರಿಂದ 30 . 04 .2011ರವರೆವಿಗೆ ( ಉದಿಸೇ )180 ದಿನಗಳ ಪ್ರಸೂತಿ ರಜೆಯನ್ನು ಅಖಿಲ ಭಾರತ ಸೇವೆಗಳು ( ರಜೆ ) ನಿಯಮಗಳ 
ನಿಯಮ 18 (1)ರ ಅಡಿಯಲ್ಲಿ ಮತ್ತು ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಅಧಿಕೃತ ಜ್ಞಾಪನ ಸಂಖ್ಯೆ : 0. M.F. No. 13018/1/ 2009 
Estt .( L) , ದಿನಾಂಕ:22.07. 2009ರನ್ವಯ ಮಂಜೂರು ಮಾಡಲಾಗಿದೆ. 

ಶ್ರೀಮತಿ ತುಳಸಿ ಮದ್ದಿನೇನಿ, ಐ. ಎ.ಎಸ್., ರವರ ರಜಾ ಅವಧಿಯಲ್ಲಿ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು, ಇವರನ್ನು 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ , ಜಿಲ್ಲಾ ಪಂಚಾಯತ್, ತುಮಕೂರು ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಜಿ . ಅನಂತ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1575 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 1) 
ಕಾರ್ಮಿಕ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಕಾಣ 305 ಎಲ್ಎಸ್‌ಐ 2009 , ಬೆಂಗಳೂರು, ದಿನಾಂಕ: 19ನೇ ಆಗಸ್ಟ್ , 2010. 
ಡಾ|| ಮಧುಕುಮಾರ್ ಎಲ್.ಎನ್.ವಿಮಾ ವೈದ್ಯಾಧಿಕಾರಿ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆ ಇವರಿಗೆ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಕಾಇ 8 ಎಲ್‌ಎಸ್‌ಐ 2008 , ದಿನಾಂಕ:05 -12 - 2008ರಲ್ಲಿ ದಿನಾಂಕ:07 - 12 - 2007ರಿಂದ ಜಾರಿಗೆ ಬರುವಂತೆ 
ಮಂಜೂರು ಮಾಡಲಾಗಿದ್ದ ಕಾಲಬದ್ದ ಪದೋನ್ನತಿಯನ್ನು ರದ್ದುಪಡಿಸಿ ದಿನಾಂಕ:01- 02 -2010ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಲಾಗಿದೆ 
ಹಾಗೂ ಇವರ ಪದನಾಮವನ್ನು ಹಿರಿಯ ವಿಮಾ ವೈದ್ಯಾಧಿಕಾರಿಯೆಂದು ಈ ದಿನಾಂಕದಿಂದ ನಿಗಧಿಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ , 

- ಪೀಠಾಧಿಕಾರಿ , 
ಪಿ.ಆರ್. 1576 

ಕಾರ್ಮಿಕ ಇಲಾಖೆ, 
( ಕಾರಾವಿ ಯೋ ( ವೈ ) ಸೇವೆಗಳು) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨, ೨೦೧೦ 

೬೩೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 28 ಸೇಇಮು 2010, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್, 2010 . 
ಡಾ|| ಆರ್.ಶ್ರೀರಂಗಮ್ಮ , ನಿವೃತ್ತ ಪ್ರಾಂಶುಪಾಲರು , ಬೆಂಗಳೂರು ವೈದ್ಯಕೀಯ ಮಹಾ ವಿದ್ಯಾಲಯ , ಬೆಂಗಳೂರು ಇವರಿಗೆ, ಜೇಷ್ಟತೆಯಲ್ಲಿ 
ಇವರಿಗಿಂತ ಕಿರಿಯರಾಗಿರುವ ಡಾ : ಎಂ . ವಿ .ರಾಮಣ್ಣ ನಿವೃತ್ತ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಹಾಗೂ ಸರ್ಕಾರದ ಅಪರ ಕಾರ್ಯದರ್ಶಿ , 
ವೈದ್ಯಕೀಯ ಶಿಕ್ಷಣ ಇಲಾಖೆ ಇವರಿಗೆ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿರುವ ದಿನಾಂಕ: ಅಂದರೆ 01 - 11 - 1992 ರಿಂದ 
ಪೂರ್ವಾನ್ವಯವಾಗುವಂತೆ ಕರ್ನಾಟಕ ನಾಗರೀಕ ಸೇವಾ ( ಆರ್‌ಪಿಪಿಪಿ) ನಿಯಮಾವಳಿ 1978ರ ನಿಯಮ 2( 2) ರನ್ವಯ ರೂ . 4550 -5600 ವೇತನ 
ಶ್ರೇಣಿಯ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎ. ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1577 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 247 ಆಸೇವ 2010, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್ , 2010. 
ಶ್ರೀ ಪಿ.ಎಸ್.ಕಾಂತರಾಜ್ , ಕೆ. ಎ .ಎಸ್.( ಕಿರಿಯ ಶ್ರೇಣಿ) ಅಧಿಕಾರಿ, ಪ್ರಸ್ತುತ ವಿಶೇಷ ಭೂಸ್ವಾಧೀನಾಧಿಕಾರಿ , ಮೈಸೂರು ನಗರಾಭಿವೃದ್ಧಿ 
ಪ್ರಾಧಿಕಾರ, ಮೈಸೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ಯ ಇಂಧನ ಸಚಿವರ ವಿಶೇಷ 
ಕರ್ತವ್ಯಾಧಿಕಾರಿಯಾಗಿ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 1578 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 


ಅಧಿಸೂಚನೆ 
ಸಿಆಸುಇ 255 ಆಸೇವ 2010 , ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್ , 2010. 
ಶ್ರೀ ಸುರೇಶ್ ಬಿ.ಇಟ್ನಾಳ್ , ಕೆ.ಎ . ಎಸ್ , ( ಕಿರಿಯ ಶ್ರೇಣಿ) ಅಧಿಕಾರಿ (ನೇಮಕಾತಿ ನಿರೀಕ್ಷಣೆಯಲ್ಲಿ) ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ 
ಯೋಜನೆ, ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ - ಖಾಲಿ ಹುದ್ದೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1579 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 76 ಸೇಇಮು 2009 , ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್, 2010. 
ಸ್ಥಳ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಮುಖ್ಯ ಇಂಜಿನಿಯರ್‌ಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 
ಕ್ರಮ | ಸ್ಥಳ ನಿರೀಕ್ಷಣೆಯಲ್ಲಿರುವ 

ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ | ಮುಖ್ಯ ಇಂಜಿನಿಯರ್‌ಗಳ ಹೆಸರು 
ಶ್ರೀ ಜಗನ್ನಾಥ್ ರೆಡ್ಡಿ 

ಅಡಳಿತಾಧಿಕಾರಿಗಳು, ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ , ತುಂಗಭದ್ರ ಯೋಜನೆ, 

ಮುನಿರಾಬಾದ್. 
2 . ಶ್ರೀ ಸಿ . ವಿ . ಪಾಟೀಲ್ 

ಮುಖ್ಯ ಇಂಜಿನಿಯರ್, ಬಿ . ಎ . ಆರ್. ಎಲ್. ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, ಬೆಂಗಳೂರು 
ಈ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ವಶಕ್ಕೆ 

ನೀಡಿದೆ. 
3. | ಶ್ರೀ ಮಹೇಶ್ ಎಂ . ಹಿರೇಮರ್ ಮುಖ್ಯ ಇಂಜಿನಿಯರ್‌, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಈ 

ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 
ನೀಡಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨, ೨೦೧೦ 


ಭಾಗ - ೨ 


| 4 


| ಶ್ರೀ ಎಸ್.ಸಿ .ಜಯಚಂದ್ರ 


| ಶ್ರೀ ಆರ್. ಪಿ .ಕುಲಕರ್ಣಿ 


| ಶ್ರೀ ಎಂ . ಗಣೇಶ್ 


ಮುಖ್ಯ ಇಂಜಿನಿಯರ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಈ 
ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 
ನೀಡಿದೆ. 
ಮುಖ್ಯ ಇಂಜಿನಿಯರ್, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ, ಈ 
ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ ನೀಡಿದೆ. 
ಮುಖ್ಯ ಇಂಜಿನಿಯರ್, ಕರ್ನಾಟಕ ಪೊಲೀಸ್ ಹೌಸಿಂಗ್ ಕಾರ್ಪೋರೇಷನ್, ಬೆಂಗಳೂರು 
ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಒಳಾಡಳಿತ ಇಲಾಖೆಯ ವಶಕ್ಕೆ 
ನೀಡಿದೆ. 
ಆಡಳಿತಾಧಿಕಾರಿಗಳು, ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ನೀರಾವರಿ ಯೋಜನಾ 
ವಲಯ , ಗುಲ್ಬರ್ಗಾ, 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


7. 


| 


ಶ್ರೀ ಬಿ . ವೈ .ಜುಮ್ಮಾಳ್ 


ಪಿ . ಆರ್‌ . 1580 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No : DPAR 604 SAS 2010 (P ), Bangalore, Dated 28th October, 2010 


1) Sri N . C .Muniyappa , IAS, KN 84), Principal Secretary to Government, Agriculture Department is placed in 
additional charge of the post of Principal Secretary to Government, Food Processing and Harvest Technology Department 
with immediate effect and until further orders ,. relieving SmtVandita Sharma, IAS of concurrentcharge . 

2 ) Sri Sandep Dave , IAS , (KN 87), Managing Director, Karnataka State Industrial Investment and Development 
Corporation Ltd ., Bangalore is transferred with immediate effect and his services are continued in Commerce & Industries 
Department until further orders for being posted as Managing Director, Mysore Sales International Limited in the existing 
vacancy . 

3) Smt. Vandana Gurnani, IAS (KN 91), on return from Central Deputation is posted until further orders as 
Resident Commissioner of Karnataka , New Delhi in the existing vacancy. 

4 ) Sri Tushar Giri Nath , IAS (KN 93 ), waiting for posting is posted with immediate effect and until further orders as 
Commissioner of Collegiate Education in the existing vacancy . 

5 ) Sri M .E . Shivalingamurthy, IAS (KN 98 ) is posted with immediate effect and until further orders as Additional 
Commissioner of Commercial Taxes ( Intelligence), Bangalore, in the existing vacancy . 

Consequently , the orders posting Sri M .E . Shivalingamurthy , IAS as Additional Director, Food & Civil Supplies 
Department, Bangalore vide Government Notification of even number dated 21- 10 - 2010 stands cancelled . 

6 ) The services of Sri PankajKumar Pandey, IAS (KN 2000 ) under order of transfer as Joint Secretary to Government 
& Elo Joint Secretary to Chief Minister are placed at the disposal of Energy Department with immediate effect and until further 
orders for being posted as Managing Director, HESCOM ,Hubli, in the existing vacancy. 

Consequently , the orders posting Sri Pankaj Kumar Pandey, IAS as Joint Secretary to Government & E /O Joint 
Secretary to ChiefMinister vide Government Notification of even number dated 21- 10 -2010 stands cancelled . 

7) Dr M .N .Ajay Nagabhushan , IAS (KN 2004 ) under orders of transfer as Deputy Commissioner, Ramanagara 
District is posted with immediate effect and until further orders as Joint Commissioner of Commercial Taxes , Belgaum . 
Consequently , (i) the orders posting Dr M . N . Ajay Nagabhushan , IAS as Deputy Commissioner, Ramanagara District and (ii) Sri 
G . L . Chandrasekaraiah , IAS as Director, Rural Infrastructure & E / o Joint Secretary to Government, Rural Development & 
Panchayat Raj Department, Bangalore vide Government Notification of even number dated 21 - 10 - 2010 stands cancelled , and Sri 
G .L .Chandrasekaraiah , IAS is continued until further orders as Deputy Commissioner, Ramanagara District. 

8 ) Smt C . Shikha, IAS (KN 2004) under order of transfer as Deputy Commissioner, Kolar District is continued until 
further orders as Chief Executive Officer, Zilla Panchayat, Dharwad . Consequently , (i) the orders posting the officer as Deputy 
Commissioner, Kolar District vide Government Notification of even number dated 21 - 10 - 2010 stands cancelled and (ii ) Sri 
N . Prabhakar, IAS is continued until further orders as Deputy Commissioner , Kolar District . 

9) Smt Vandita Sharma, IAS, Secretary to Government, Horticulture Department is placed in additional charge of 
the post of Managing Director, Karnataka State Industrial Investment and Development Corporation Ltd ., Bangalore with 
immediate effect and until further orders . 


By Order and in the Name of the Governor of Karnataka, 

K .G . ANANTHA, 
Under Secretary to Government 

DP & AR (Services-1) 


P . R .1581 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨, ೨೦೧೦ 


aa 


HIGH COURT OF KARNATAKA 

NOTIFICATION 


No : GOB (1) 92/ 2010 , Bangalore , Dated 12th October 2010 


PART -I 
In exercise of the powers conferred by Clauses (a ) and (b ) of Sub -Section ( 3) of Section 28 of the Karnataka Civil Court 
Act, 1964 (Karnataka Act No.21/1964), the High Court of Karnataka hereby designate the Civil Judge (Sr.Dn ) and CJM , Yadgir as 
Vacation Judge , for the duration of adjournment of District Court for the period from 11. 10 .2010 to 15 . 10 .2010 . during Dasara 
Vacation of 2010 . 


PART- II 


In exercise of the powers conferred under Sub -Section ( 3) of Section 28 of the Karnataka Civil Courts Act, 1964, the 
Vacation Judge is directed to dispose of urgent civil matters in which injunction . stay of proceedings and attachment orders etc ., 
are sought for during the Dasara Vacation of 2010 . 

PART-111 
In exercise of the powers conferred under Sub - Section (5 ) of Section 28 of the Karnataka Civil Courts Act, 1964, the 
Vacation Judge is directed to exercise the same administrative control over the staff of the Civil Courts that are being exercised by 
the Prl. District and Sessions Judges , during the period of Dasara Vacation of 2010 , in the absence of Prl. District and Sessions 
Judge , in the headquarters . 

PART -IV 
The District Judge is directed to issue a Notification as required under Sub -Section (3) of Section 10 of the Criminal 
Procedure Code making provisions for the disposal of any urgent application appointing the above officer. 


By Order of the High Court , 

R . B .BUDIHAL , 
REGISTRAR GENERAL 


P .R . 1582 


NOTIFICATION 
LCA 11-354/2009, Bangalore , Dated : 25th October 2010 

PART-I 
Smt. Vasanthi Shetty , Chief Administrative Officer, District and Sessions Court, Hassan , is transferred to Bangalore City 
Unit in place of Sri K . S . Jere , Assistant Registrar, who has retired from service. 

Note : Smt. Vasanthi Shetty , Chief Administrative Officer is not entitled for TA , DA and Joining Time, as her transfers is 
made on her own request. 

PART- IL 
In exercise of the powers conferred under Article 235 of the Constitution of India read with Rule 2 of the Karnataka Sub 
Ordinate Courts (Ministerial and Other Posts ) (Recruitment) Rules , 1982 , the High Court of Karnataka is pleased to promote the 
following Sheristedars to officiate as Chief Administrative Officers in the Judicial Department in the Pay Scale of Rs. 14050 - 350 
14400 -400 - 16800 -450 - 19500 -525 - 22650-600 - 25050 in the existing vacancies and posted them to the vacancies shown against 
their names , with effect from the date they assume charge . 


Sl. No. 


Name of the Sheristedars 


District to which posted as CAO 


Sri C . V . Rajachar, 
(Training Institute , Bangalore) 


SriGopalaswamy,Mysore 


District & Sessions Court , Hassan 
(Vacancy caused due to transfer of Smt. Vasanthi Shetty , 
Chief Administrative Officer, Hassan ) 
Prl. District & Sessions Court, Dharwad , 
(After retirement of Sri R . A . Shirgaonkar, Chief 
Administrative Officer, Dharwad , on 31 - 10 -2010 ). 
District & Sessions Court, Chamarajanagar, 
(After retirement of Sri Revanna, Chief Administrative 
Officer, Chamarajanagar, on 31 - 10 - 2010 ) . 
District & Sessions Court, Mysore 
(After retirement of Sri K . A . Panchalingaiah , Chief 
Administrative Officer, Mysore , on 31 - 10 - 2010 ). 


Sri S . L. Nagaruju , Mysore 


Sri K . Doreswamy, Chitradurga 


BY ORDER OF THE HIGH COURT 

A . P . MURARI, 
REGISTRAR (VIGILANCE ) 


P . R . 1583 


£28 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨, ೨೦೧೦ 


200 - 9 


NOTIFICATION 
GOB (1) 290 /2003, 173 /2005 & 95 /2006 , Bangalore, Dated : 21st October, 2010 
The High Court of Karnataka hereby declares that the following Civil Judges (Jr . Dn .) appointed under Government 
Notification Nos . ( 1 ) LAW 186 LAC 2002 dated 30 - 1 -2003 , (2 ) LAW 200 LAC 2003 dated 13 -4 -2004 and ( 3 ) Law 175 LAC 2005 
dated 17 - 11 -2005 , have satisfactory completed the period of probation with effect from the dates mentioned against their names 
at Col. No. 4 

Date from which the 
Name of the Officer 
Sl. No . 

period of probation 
Presentplace of working 
Sriyuths/Smts : 

is declared to have 
been completed 


3 


4 


14 


Govt. Notification No. LAW 186 LAC 2002 dated 30- 1- 2003 
Sri H . Shashidhara Shetty Prl . Civil Judge and JMFC , Dharwad 

04 - 10 - 2009 
Smt. N . Sheela 

Civil Judge and JMFC , Chickkanayakanahalli, Tumkur 04 -10 -2009 

District 
Sri Shekhu Lachchu Chavhan Civil Judge and JMFC ., Savanur, Haveri District 04 - 10 - 2009 
4 Sri M . Hanumanthappa Civil Judge and JMFC ., Hangal, Haveri District 

04 - 10 -2009 
Govt. Notification No. LAW 200 LAC 2003 dated 13 -4 - 2004 
Sri Girisha Bhat, K . Civil Judge and JMFC , Siddapur, U . K . District 

04 - 10 - 2009 
Sri N . Subramanya Civil Judge and JMFC ,Honnavar, U . K . District 

04 -10 - 2009 
Sri Krishnamurthy R . Padasalagi Civil Judge and JMFC , Khanapur, Belgaum District 04 - 10 - 2009 
Sri Vivekananda S . Pandit Civil Judge and JMFC , Basavana Bagevadi, Bijapur 04- 10 - 2009 

District 
Sri Palled Ravindra Jadiyappa Civil Judge and JMFC , Gangavathi, Koppal District 04 - 10 - 2009 
| 10 

Sri Hattikal Prabhu Siddappa Metropolitan Magistrate Traffic Court -V Bangalore City 04 - 10 -2009 
11 Sri Dayananda V . H . 

OOD , Deputy Registrar, City Civil Court , Bangalore 04 - 10 - 2009 

City 
Smt. Anitha M . Prl. Civil Judge and JMFC , Chitradurga 

04 - 10 - 2009 
Sri M . Ramesha 

OOD , Assistant Registrar , Karnataka Lokayuktha, 04 - 10 -2009 

Bangalore 
Sri Shriram Narayan Hegde Civil Judge and JMFC , Hukkeri, Belgaum District 04 -10 - 2009 
Sri Ravi @ Ravindra 

Civil Judge and JMFC , Soraba Shimoga District 04- 10- 2009 
Devakareppa Ari 
16 Sri V . Nagaraja 

Civil Judge and JMFC ., Channapatna, Ramanagara 04 -10 -2009 

District 
Sri A . Eranna 

Metropolitan Magistrate Traffic Court-III, Bangalore 04 - 10 - 2009 

City 
Smt. Nirmala K . JMFC -III Court, Belgaum 

04 - 10 - 2009 
19 Sri Ganapati Gurusidda Badami Civil Judge and JMFC ., Sindgi, Bijapur District 

04 - 10 - 2009 
Govt. Notification No . LAW 175 LAC 2005 dated 17 - 11 -2005 
| 20 Sri Laxman Ramu Kurane Prl. Civil Judge, Gadag 

26 - 12 -2009 
BY ORDER OF THE HIGH COURT 

R . B . BUDIHAL , 
P . R . 1584 

REGISTRAR GENERAL 
NOTIFICATION 
GOB (1) 80 / 2010 , Bangalore, Dated : 21st October, 2010 

PART -1 
The functional promotion to the following District Judges as District Judge (Super Time Scale ) is granted in terms of 
the GovernmentOrder No . LAW 26 LAC 2005 dated 22 -04 - 2006 in the pay scale of Rs. 70290 - 1540 -76450 with effect from the 
dates mentioned against names. 

Date of entry into the Date of grant of functional 
Name and designation of the Officer 
SI. No . 

cadre of District Judges promotion to the cadre of 
Sri /Smt. 

Remarks 
(Selection Grade ) 

Super Time Scale 
- 2 

4 

5 
K . N . Phaneendra , District Judge , 17 - 06 - 2003 01 -06 - 2009 In the vacancy 
OOD , Director, Bangalore , Mediation 

caused due to retirement of 
Centre , Bangalore . 

Sri B . S . Reddy on 31 -5 - 2009 


1 


3 


2000 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨, ೨೦೧೦ 


£235 


17 -06 - 2003 


P . Krishna Bhat, District Judge, OOD , 
Registrar (Judicial), High Court of 
Karnataka , Bangalore . 


17 -06 - 2003 


K . Somashekar, Prl. District and 
Sessions Judge, Hassan 


01- 07 - 2009 In the vacancy 
caused due to retirement of 
Sri B . A . Muchandi on 30 -06 
2009 
01 - 03 - 2010 In the vacancy 
caused due to retirement of 
Sri A . H . Adappanavar on 
28 - 2 - 2010 
01-03 - 2010 In the vacancy 
caused due to increase in the 
cadre strength 
01- 03 - 2010 In the vacancy | Retired on 
caused due to increase in the 31 -05- 2010 
cadre strength 

( Appointed 
as PO , CGIT 
on 22 - 3 - 2010 


17 - 06 - 2003 


Kotrava Somappa Mudagal, Prl . 
District and Sessions Judge, Mandya 


5 


01-01 - 2004 


S . N . Navalgund , District Judge 
(Retd .) Presiding Officer, CGIT -cum 
Labour Court, Bangalore 


F /N ) 


01 -01- 2004 


P . G . Nadagouda , Presiding Officer, 
Industrial Tribunal, Bangalore 


01 -04 -2004 


L . Subramanya , Prl. District and 
Sessions Judge , Bijapur. 


12-03- 2010 In the vacancy 
caused due to elevation of Sri 
K . Govindarajulu on 12 -03 
2010 
12 -03-2010 In the vacancy 
caused due to elevation of Sri 
H . S . Kempanna on 12 - 3 - 2010 
22 -03- 2010 In the vacancy 
caused due to appointment of 
Sri S . N . Navalgund as P . O ., 
CGIT on 22 -03- 2010 F /N 


8 


07 -03 - 2005 


I. S . Antin , XXI. Addl. City Civil and 
Sessions Judge , Bangalore 


PART -IL 
The functional promotion to the following District Judges as District Judge (Selection Grade) is granted in terms of the 
Government Order No. LAW 26 No. LAC 2005 dated 22 -04 -2006 in the pay scale of Rs. 57700- 1230 -58930 -1380-67210 - 1540 
70290 with effect from the dates mentioned against their names. 

Date of entry 
Name and designation of the Officer 

Date of grant of functional promotion 
Sl. No . into the cadre of 

Remarks 
Sri/Smt. 

District Judges 

to the cadre of Selection Grade 
2 

- 5 
Mouneshappa S . Bilki, Prl. District 27 - 05 - 2002 01- 04 - 2009 In the vacancy caused 
and Sessions Judge, Gulbarga 

due to retirement of Sri T . Nanjappa 

on 31 - 03 - 2009 
Karanappa Rastapur, Presiding 27 -05 - 2002 01- 06 - 2009 In the vacancy caused 
Officer, Karnataka Wakf Tribunal, 

due to retirement of Sri A . T . Munnoli 
Bangalore 

on 31 - 05 - 2009 
Panduranga V . Singri,Prl. District and 27 -05 -2002 01- 07 - 2009 In the vacancy caused 
Sessions Judge , Yadgir 

due to retirement of Sri V . C . Hatti on 

30 - 06 - 2009 
Channabasappa, S . Malagi, Prl. 26 -08 - 2002 03 -07 - 2009 In the vacancy caused 
District and Sessions Judge ,Koppal 

due to retirement (VRS ) of Sri H . M . 

Bharatesh on 03- 07 - 2009 F /N 
Narasimha S . Kulakarni, District 27 -05 - 2002 01- 09 - 2009 In the vacancy caused Retired on 
Judge (Retd .) R /o . “ Saphalye ” 

due to retirement of Sri S . M . Reddy 

30 -06 - 2010 
Building, Kulkarni Wada , Opp . 

on 31 -08 - 2009 
Vanitha Seva Samaj, Line Bazar, 
Dharwad -580 001 
K . Shivaram , District Judge (Retd.) 05 -08 -2002 01- 10 - 2009 In the vacancy 

Retired on 
R /O . “ Anugraha", No. 59, " Dollars 

caused due to retirement of 

31- 10 - 2009 
Scheme", 3rd Circular Road , 6th cross, 

Sri H . S. Ramanna on 30 -09 -2009 
Nandini Layout, Bangalore- 96 

BY ORDER OF THE HIGH COURT 

R . B . BUDIHAL , 
P . R . 1585 

REGISTRAR GENERAL 


a 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨, ೨೦೧೦ 


2000 - 9 


NOTIFICATION 

GOB ( II) 98 /2004 , Bangalore , Dated : 23rd October, 2010 
The Senior Civil Judge & CJM ., Chickballapur, is directed to itinerate to Gowribidanur, for the first two working days in a 
week (i.e., on every working Monday and Tuesday ) to decide the cases relating to Gowribidanur taluk , with immediate effect , until 
further orders . 

BY ORDER OF THE HIGH COURT 

R . B . BUDIHAL , 
P . R . 1586 

REGISTRAR GENERAL 


NOTIFICATION 

GOB (I) 1/ 2010 , Bangalore, Dated : 11th October , 2010 
The Presiding Officer of Fast Track Court , Chikmagalur, is concurrently appointed as the Presiding Officer of the Court 
of Addl. District and Sessions Judge , Chikmagalur (Vacant Court), with immediate effect and until further orders . 

BY ORDER OF THE HIGH COURT 

R . B . BUDIHAL , 
P . R . 1587 

REGISTRAR GENERAL 
NOTIFICATION 
GOB (1) 19 (451)/2010 , Bangalore, Dated : 04th October, 2010 
The Presiding Officer of the Court of the || Addl. Senior Civil Judge , Dharwad is concurrently appointed as 
the Presiding Officer of the Court of the III Addl. Senior Civil Judge and CJM , Dharwad , during the Maternity Leave period of 
Smt. K . Kathyayini, III Addl. Senior Civil Judge and CJM , Dharwad , from 07- 11- 2010 to 22-03- 2011 (bdi) or till she resumes her 
duties. 


BY ORDER OF THE HIGH COURT 

P . KRISHNA BHAT, 
P . R . 1588 

REGISTRAR ( JUDICIAL) 
NOTIFICATION 
GOB (1) 1 (FTC )/ 2010 , Bangalore, Dated : 214 October, 2010 
In modification of this office notification of even number dated 11 -08 - 2010 , the Presiding Officer of Fast Track Court, 
Chintamani, is permitted to try all the matters pertaining to the Fast Track Court , Chintamani, at Chintamani itself, for two days in a 
week , with immediate effect, until further orders . 


BY ORDER OF THE HIGH COURT 

R . B . BUDIHAL , 
REGISTRAR GENERAL 


P . R . 1589 


NOTIFICATION 

GOB (1) 2/ 2010, Bangalore , Dated : 20th October, 2010 
In exercise of the powers conferred under Section 11 (3 ) of the Code of Criminal Procedure , 1973, the High Court of 
Karnataka hereby confers the powers of Judicial Magistrate First Class on the Addl. Senior Civil Judge , Hospet, with immediate 
effect and until further orders . 

BY ORDER OF THE HIGH COURT 

R . B . BUDIHAL , 
P . R . 1590 

REGISTRAR GENERAL 


NOTIFICATION 

GOB (1) 107 /2008 , Bangalore, Dated : 21st October, 2010 
The High Court of Karnataka hereby declares that the following District Judges appointed under Government 
Notification No. DPAR 02 SHC 2008, dated 13 -02-2008 , have satisfactorily completed their period of probation w .e.f. 25 -02 -2010. 


Sl. No. 


PresentDesignation 


Name of the Officer 
Sriyuth /Smts : 

2 
Sri N . Rudramuni 
Sri Shivashankar Amarannavar 


01 


02 


03 


Sri R . J. Satish Singh 


Prl. District and Sessions Judge , Ramanagara 
XX Addl. City Civil and Sessions Judge , 
Bangalore 
XXIV Addl. City Civil and Sessions Judge , 

Bangalore 
| | Addl. District and Sessions Judge , Mysore 

| Addl. District and Sessions Judge , Gulbarga 
I Addl. District and Sessions Judge , D .K ., 
Mangalore 


04 
05 
06 


Smt. Uma M . G . 
Sri V . Srishananda 
Sri Hanchate Sanjeevkumar 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨, ೨೦೧೦ 


222 


07 


Smt. S . MahalaxmiNerale 


XXIX Addl . City Civil and Sessions Judge , 
Bangalore 
| Addl. District and Sessions Judge , Bijapur. 


08 


Sri Master RKGMM Mahaswamiji 


BY ORDER OF THE HIGH COURT 

R . B . BUDIHAL , 
REGISTRAR GENERAL 


P.R . 1591 


NOTIFICATION 

GOB .II.252/2010, Bangalore, Dated : 21st October, 2010 
In exercise of the powers conferred by sub -section (2) of Section 13 of the Code of Criminal Procedure, 1973 (Central 
Act 2 of 1974 ), the High Court of Karnataka hereby continues the appointment of Sri.Chandrasha Gilki, as Special Judicial 
Magistrate (Railways ), Gulbarga , made in the High Court Notification No . GOB || 134 / 1997 , dated 10 -04 - 2000 for a further period 
of one year from 27 - 10 -2010 or until further orders whichever is earlier. 

BY ORDER OF THE HIGH COURT 

R . B . BUDIHAL , 
P . R . 1592 

REGISTRAR GENERAL 


NOTIFICATION 
GOB .(1) 257 /2006 , Bangalore, Dated : 14th October, 2010 


In exercise of the powers conferred by sub - section (1 ) of Section 13 of the Code of Criminal Procedure , 1973 (Central 
Act 2 of 1974 ), the High Court of Karnataka hereby confers powers of JudicialMagistrate of the Second Class on Sri.S .Sasikanth 
Senthil, I.A .S . Probationer and appoints him as Special Judicial Magistrate under sub -section (2 ) of Section - 13 of the said Code 
from 31 . 12 .2010 to 07 .01. 2011 , for trial of cases transferred to him by the Prl. District and Sessions Judge ,Mandya . 

BY ORDER OF THE HIGH COURT 

R . B . BUDIHAL , 
P . R . 1593 

REGISTRAR GENERAL 


NOTIFICATION 

GOB (1) 170 /2006, Bangalore, Dated : 23rd October, 2010 
The functional promotion to Sri N . Srivatsa Kedilaya , District Judge (Retired ), as District Judge (Selection Grade) is 
granted in terms of the Government Orders No . Law 26 LAC 2005 dated 22 .04. 2006 in the pay scale of Rs. 18 , 750 - 400 - 19 , 150 
450 - 21,850 -500 - 23 , 850 with effect from 17 . 06 . 2003 , as mentioned below . 


Name of the Officer 


NO 


Date of entry into the cadre of 

District Judges 


Remarks 


Date of grant of 
functional promotion 

to the cadre of 
Selection Grade 

17 . 06 .2003 


26 . 05 . 1997 


Retired on 30 .09.2004 


Sri Srivatsa Kedilaya , District 
Judge (Retired), 


BY ORDER OF THE HIGH COURT 

R . B . BUDIHAL , 
REGISTRAR GENERAL 


P . R . 1594 


NOTIFICATION 
No.LCA-II. 246 /2010, Bangalore , Dated : 21st October , 2010 
Sri Revanna, Chief Administrative Officer, District & Sessions Court, Chamarajanagar , is permitted to retire from service 
with effect from the afternoon of 30 . 10 .2010 , on attaining the age of Superannuation , under Rule 95 (1)of K . C . S . Rules. 

BY ORDER OF THE HIGH COURT 

K . V . VENKATESH , 
P . R . 1595 

ASSISTANT REGISTRAR 


NOTIFICATION 
No.LCA- II. 245 / 2010 , Bangalore , Dated : 214 October, 2010 
Sri R .A . Shirgaonkar, Chief Administrative Officer, Prl. District & Sessions Court , Dharwad , is permitted to retire from 
service with effect from the afternoon of 30 . 10. 2010 , on attaining the age of superannuation , under Rule 95 ( 1) of K .C .S . Rules . 


BY ORDER OF THE HIGH COURT 

K . V .VENKATESH , 
ASSISTANT REGISTRAR 


P . R . 1596 


೬ ೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨, ೨೦೧೦ 


ಭಾಗ- ೨ 


NOTIFICATION 

No .HCE. 1046 / 2010 , Bangalore, Dated : 26th October 2010 
Sri V .Gangadhara, Deputy Registrar of this office is permitted to retire from service on the afternoon of 31. 12.2010 on 
attaining the age of superannuation and he will be relieved of his duties in this office on the afternoon of 31. 12.2010 . 

BY ORDER OF HON BLE THE CHIEF JUSTICE , 

R . B . BUDIHAL , 
P . R . 1597 

REGISTRAR GENERAL 


NOTIFICATION 
No. HCE.1047/ 2010, Bangalore , Dated : 26th October, 2010 


Sri K .H .Chandrappa Gowda , Deputy Registrar of this office is permitted to retire from service on the afternoon of 
31. 12 .2010 on attaining the age of superannuation and he will be relieved of his duties in this office on the afternoon of 
31 .12 . 2010. 


BY ORDER OF HON BLE THE CHIEF JUSTICE , 

R . B . BUDIHAL , 
REGISTRAR GENERAL 


P . R . 1598 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 48 ಇಪಿಎಸ್ 2010 , ಬೆಂಗಳೂರು, ದಿನಾಂಕ : 30ನೇ ಅಕ್ಟೋಬರ್, 2010 
ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಈ ಕೆಳಕಂಡ ಅಬಕಾರಿ ಉಪ ಅಧೀಕ್ಷಕರಿಗೆ ವೇತನ ಶ್ರೇಣಿ ರೂ .14050 - 350 -14400 - 400 - 16800 
450 -19500 - 525 - 22650 - 600 - 25050ರ ಅಬಕಾರಿ ಅಧೀಕ್ಷಕರ ವೃಂದಕ್ಕೆ ಸ್ಥಾನಪನ್ನ ಮುಂಬಡ್ತಿಗೊಳಿಸಿ ಅವರ ಹೆಸರಿನ ಮುಂದೆ 
ಸೂಚಿಸಲಾಗಿರುವ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಸಂ . 


ಅಧಿಕಾರಿ ಹೆಸರು ಮತ್ತು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 


ಅಬಕಾರಿ ಅಧೀಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡಿ 

ನೇಮಿಸಲಾಗಿರುವ ಸ್ಥಳ 


ಶ್ರೀ ಹೆಚ್.ಎನ್. ಹಳಿಯಾಳಕರ್, ಅಬಕಾರಿ ಉಪ ಅಧೀಕ್ಷಕರು, ಹುಬ್ಬಳ್ಳಿ | ಮೆ : ರೇಣುಕಾ ಷುಗರ್ ಮುನವಳ್ಳಿ ಬೆಳಗಾಂ. 
ಉಪ ವಿಭಾಗ , ನಂ - 2 


). 


h 


ಶ್ರೀಮತಿ ಶೈಲಜಾ . ಎ . 

ಕೋಟೆ, ಅಬಕಾರಿ ಉಪ ಅಧೀಕ್ಷಕರು, ಕೆ. ಆರ್ . ಪುರಂ | ಮೆ : ಓರಿಯನ್ ಡಿಸ್ಟಿಲರಿ ಬೆಂಗಳೂರು. 
ಉಪ ವಿಭಾಗ, ಬೆಂಗಳೂರು. 


ಮೇಲ್ಕಂಡ ಮುಂಬಡ್ತಿ ಆದೇಶವು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ದಾಖಲಾಗಿರುವ ಅರ್ಜಿ ಸಂಖ್ಯೆ: 3237/2008/ 
c/w ಅರ್ಜಿ ಸಂಖ್ಯೆಗಳು 3238 ರಿಂದ 3249 /2008, ಅರ್ಜಿ ಸಂಖ್ಯೆ:937 - 40/2009 ಮತ್ತು 1437 - 37 /2009ರಲ್ಲಿ ಹಾಗೂ ಈ ಮುಂಬಡ್ತಿಗೆ 
ಸಂಬಂಧಿಸಿದ ಇನ್ಯಾವುದೇ ನ್ಯಾಯಾಲಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ನೀಡುವ ಅಂತಿಮ 
ತೀರ್ಪಿನ ಆದೇಶದ ನಿಬಂಧನೆ/ ಷರತ್ತಿಗೆ ಒಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜಿ. ನಾರಾಯಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 1599 

ಆರ್ಥಿಕ ಇಲಾಖೆ ( ಅಬಕಾರಿ) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No: DPAR 431 SAS 2010 , Bangalore , Dated 29th October 2010 
Dr. Sudhir Krishna IAS, ( KN 77), Additional Secretary to Government of India, Ministry of Panchayat Raj is 
accorded proforma promotion to the Apex Scale of IAS carrying the pay scale of Rs. 80000 /- ( fixed ) with effect from the date of 
promotion of his junior Sri B .L . Sridhar, IAS to the Apex Scale , in terms of Government of India Letter No. 11030 / 17 / 93 AIS (II ), 
dated 11 - 4 - 2001 , 

Sri B .L .Sridhar IAS, (KN 77), Chairman , Karnataka Appellate Tribunal is promoted to officiate in the Apex Scale of 
IAS carrying the pay scale of Rs. 80000 /-( fixed ), w . e .f. 31 - 10 -2010 (afternoon ) and he is continued until further orders as 
Chairman , Karnataka Appellate Tribunal in the upgraded post, 


200 - 9 


ಕರ್ನಾಟಕ ರ 


s, Toomad , asowor 9 , gono 


£25 


Government hereby declare u /r 9 of IAS (Pay ) Rules, 2007 that the post of Chairman , Karnataka Appellate Tribunal 
in the Apex Scale of IAS i.e. Rs. 80000 /- ( fixed ), is equivalent in status and responsibilities to the Cadre post of Additional Chief 
Secretary to Government included in the Schedule Il to the said Rules . 


By Order and in the Name of the Governor ofKarnataka , 

K .G . ANANTHA , 
Under Secretary to Government 

DP & AR (Services-I) 


P . R . 1600 


PERSONNEL AND ADMINISTRATIVE REFORMS SECRETARIAT 

NOTIFICATION 
No : DPAR 604 SAS 2010 (P ) Bangalore , Dated 29th October , 2010 
Sri V .B . Patil, IAS (KN 97), Secretary , Karnataka Public Service Commission is transferred with immediate effect 
and posted until further orders as Director of Agriculture Marketing, vice Sri G . Ramachandra , IAS, transferred . 

Sri P . Shivashankar, (RD & PR Services), Chief Executive Officer, Zilla Panchayat, Mangalore is transferred with 
immediate effect and posted until further orders as Chief Executive Officer, Zilla Panchayat, Shimoga , vice Sri A . B . 
Hemachandra , transferred . 

The services of Sri Vijayaprakash , (RD & PR Services), Commissioner, Mangalore City Corporation are withdrawn 
from Urban Development Department with immediate effect and posted until further orders as Chief Executive Officer, Zilla 
Panchayat, Mangalore, vice Sri P . Shivashankar transferred . 

By Order and in the Name of the Governor ofKarnataka 

K .G . ANANTHA, 

Under Secretary to Government 
P . R . 1601 

DP & AR (Services -1) 


NOTIFICATION 
No: DPAR 148 SFP 2010 , Bangalore, Dated 30th October, 2010 
As requested in his application dated 23 - 9- 2010 , Sri K . S . Aralikatti, IFS (KN -85), Chief Conservator of Forests 
& Director (Forests), Mysore Paper Mills Ltd ., Bhadravathi is permitted to retire from the service with immediate effect 
i.e . 30 - 10 - 2010 . After Noon u /r 16 (2 ) of the All India Services DCRB Rules 1958 , by waiving off the balance of notice period 
stipulated under the Rules, in accordance with proviso 2 to Rule 16 (2 ). 


By Order and in the Name of the Governor ofKarnataka 

ASHOK P .ATRE , 

Under Secretary to Government, 
P . R . 1602 

DP & AR (Services - IV ) 
NOTIFICATION 
No : DPAR 159 SFP 2010 , Bangalore, Dated 30th October, 2010 
The services of Sri Abhiyu Singh , IFS (KN 86 ), Chief Conservator of Forests & General Manager, Karnataka State 
Forest Industries Corporation Ltd ., Dharwad are withdrawn from Forest, Ecology and Environment Department with immediate 
effect and his services are placed at the disposal of Commerce and Industries Department for being posted as Chief 
Conservator of Forests & Director (Forests ), Mysore Paper Mills Ltd ., Bhadravathi vice Sri K . S . Aralikatti , IFS voluntarily 
retiring service with effect from 30 - 10 - 2010 A . N . vide Notification No. DPAR 148 SFP 2010 , dated 30 - 10 -2010 . 


By Order and in the Name of the Governor ofKarnataka 

ASHOK P .ATRE , 
Under Secretary to Government, 

DP & AR (Services- IV ) 


P . R . 1603 


ಯುವಜನ ಸೇವಾ ಸಚಿವಾಲಯ 

ತಿದ್ದುಪಡಿ 
3033 : Ossze 104 oswade 2010 , 2307 & so , addot: 2630 Wise CUJO " , 2010 
ಶ್ರೀ ಎಂ .ಎನ್. ಸಿದ್ದರಾಮಪ್ಪ, ವಾಲಿಬಾಲ್ ತರಬೇತುದಾರರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ , ಚಿಕ್ಕಮಗಳೂರು ಅವರಿಗೆ 
Lato 2003 wa Dead Gamis 233 Jo 23 : 104 awaze 2010 , 0 : 12 - 10 - 201000 O : 16 - 7 - 2009 wodoosja30, 
8 : 17 –6 – 2009 WOWO 8a E isso , . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

JO.COJ". SOOJUS , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
.GOO . 1604 

ಯುವಜನ ಸೇವಾ ಇಲಾಖೆ . 


೬೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨ , ೨೦೧೦ 

ಭಾಗ- ೨ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 104 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 02ನೇ ನವೆಂಬರ್ , 2010 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳ 1977ರಲ್ಲಿನ ಷರತ್ತಿಗಳಿಗೊಳಪಟ್ಟು ದಿನಾಂಕ : 
09 - 05 - 2010ರಿಂದ ಹೊಸದಾಗಿ ಸರ್ಕಾರಿ ವಕೀಲರನ್ನು ನೇಮಿಸುವವರೆಗೆ ಶ್ರೀ ಗುಲಗುಂಜಿ ಮಾಣಿಕರಾವ, ವಕೀಲರು , ಇವರನ್ನು ಗುಲ್ಬರ್ಗ ಜಿಲ್ಲೆಯ 
ಚಿಂಚೋಳಿಯ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಾ . ಮಹಾಲಕ್ಷ್ಮಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ . ಆರ್ , 1606 


ಅಧಿಸೂಚನೆ 
ಸಂಖ್ಯೆ: ಲಾ 109 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 02ನೇ ನವೆಂಬರ್ , 2010 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳ 1977ರಲ್ಲಿನ ಷರತ್ತಿಗಳಿಗೊಳಪಟ್ಟು ದಿನಾಂಕ : 
23 - 08 - 2010ರಿಂದ ಹೊಸದಾಗಿ ಸರ್ಕಾರಿ ವಕೀಲರನ್ನು ನೇಮಿಸುವವರೆಗೆ ಶ್ರೀ ಎಸ್. ನಾರಾಯಣಸ್ವಾಮಿ , ವಕೀಲರು, ಇವರನ್ನು ಮಂಡ್ಯ ಜಿಲ್ಲೆಯ 
ಶ್ರೀರಂಗಪಟ್ಟಣದ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ರ್= ಟಕ ರಾಜ್ಯಪ 


ಮಹಾಲಕ್ಷ್ಮಮ್ಮ 


. 


-1), 


ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ . ಆರ್‌ . 1607 


ಅಧಿಸೂಚನೆ 
ಸಂಖ್ಯೆ: ಲಾ 151 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ : 03ನೇ ನವೆಂಬರ್ , 2010 


ಶ್ರೀ ವಿಲಾಸ್‌ರಾವ್ ಎಂ . ಮೋರೆ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 
1977 , ನಿಯಮ 5 ( 3) ರನ್ವಯ ದಿನಾಂಕ : 26 - 10 - 2010ರಿಂದ ಜಾರಿಗೆ ಬರುವಂತೆ 2ನೇ ಬಾರಿ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 

ರಾವುದು ಮೊದಲೋ ಅಲ್ಲಿಯವರೆಗೆ ಬೀದರ್ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ 
ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಾ . ಮಹಾಲಕ್ಷ್ಮಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ . ಆರ್‌ . 1608 


ಅಧಿಸೂಚನೆ 
ಸಂಖ್ಯೆ : ಲಾ 126 ಎಲ್‌ಸಿಇ 2010 , ಬೆಂಗಳೂರು, ದಿನಾಂಕ: 03ನೇ ನವೆಂಬರ್ , 2010 


ಕರ್ನಾಟಕ ಕಾನೂನು ಅಧಿಕಾರಿಗಳು (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977 ನಿಯಮ 5 ( 5) ರ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು ನಗರದ 13ನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಶ್ರೀ ಹೆಚ್. ವೈ . 
ಉಮೇಶ್‌ರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ತೆಗೆದುಹಾಕಲಾಗಿದೆ. ಅವರ ಸೇವೆಯಿಂದ ತೆರವಾದ ಸ್ಥಾನದಲ್ಲಿ ಬೆಂಗಳೂರು ನಗರದಲ್ಲಿನ 
ತ್ವರಿತಗತಿ ನ್ಯಾಯಾಲಯದ ಮತ್ತೊಬ್ಬ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ಹೆಚ್ಚಿನ ಪ್ರಭಾರದಲ್ಲಿಡಲು ಅನುಮೋದನೆ ನೀಡಲಾಗಿದೆ. ಸದರಿ ಹುದ್ದೆಗೆ 
ಹೊಸದಾಗಿ ನೇಮಕಾತಿಯಾಗುವವರೆಗೆ ಹೆಚ್ಚಿನ ಪ್ರಭಾರೆಯಲ್ಲಿ ಇಡಲಾದ ವಿಶೇಷ ಸರ್ಕಾರಿ ಅಭಿಯೋಜಕರಿಗೆ ನಿಯಮಾನುಸಾರ ಸಂಭಾವನೆ 
ಮಂಜೂರು ಮಾಡಲು ಅನುಮತಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಾ . ಮಹಾಲಕ್ಷಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ. ಆರ್ . 1609 


